ಪ್ರವಾಸದಿಂದ ಕಲಿಯುವುದು 
ದೀಪಿಕಾ ಶಾಲೆಯ ಅನುಭವಗಳು 
ಸುಮತಿ ರಾಮ್‌ಜೀ 


ದೀಪಿಕಾ ಶಾಲೆಯಲ್ಲ ಹಿದುವುದು ಮತ್ತು ಬರೆಯುವುದಕ್ಕೆ 
ಸಂಬಂಧಿಸಿದಂತೆ ತೊಂದರೆಗಳನ್ನುಳ್ಳ ವಿದ್ಯಾರ್ಥಿಗಳದ್ದಾರೆ. ಕೆಲವು 
ಮಕ್ಕಆಗೆ ಕಡಿಮೆ ಸಮಯವಷ್ಟೇ ಗಮನ ನೀಡಲು 
ಸಾಧ್ಯವಾಗುವಂತಹ ತೊಂದರೆಯುದ್ದರೆ, ಇನ್ನು ಕೆಲವರು 
ಕಲಕೆಯಲ್ಲ ನಿಧಾನಗತಿಯನ್ನು ಹೊಂದಿದವರು. ಸಾಂಪ್ರದಾಯಕ 
ಬೋಧನಾ ವಿಧಾನಗಳು ಉತ್ತಮ ಪರಿಣಾಮವನ್ನು ಜರದ ಕಾರಣ 
2೦೦7ರಲ್ಲ ನಾವು ಚಿಕ್ಕದೊಂದು ಪ್ರಯತ್ನವನ್ನು ಕೈಗೊಂಡೆವು. 
ನಮ್ಮ ವಿದ್ಯಾರ್ಥಿಗಳಗೆ ಸಮಾಜ ವಿಜ್ಞಾನದ ಕಲಕೆ 
ಸುಗಮಗೊಳಸಲೆಂದು ಆಂಧ್ರಪ್ರದೇಶಕ್ಷೆ ಶಾಲಾ ಪ್ರವಾಸಕ್ಕೆ 
ಕರೆದುಕೊಂಡು ಹೋದೆವು. ಅದು ಅವರ ಮೇಲೆ ಅತ್ಯದ್ಭುತ 
ಪರಿಣಾಮವನ್ನು ಜೀರಿದ್ದು ಕಂಡುಬಂದಿತು. ಅದು ಅವರ 
ವ್ಯಕ್ತಿತ್ವದಲ್ಲ ಸಂಪೂರ್ಣ ಪರಿವರ್ತನೆಯನ್ನು ತಂದಿತು. 
ವಿದ್ಯಾರ್ಥಿಗಳು ಸಂತುಲಅತ ದೃಷ್ಟಿಕೋನಕ್ಕೆ ಅತ್ಯಂತ ಅಗತ್ಯವಾದ 
ಜೀವನ ಕೌಶಲ್ಯಗಳನ್ನು ಕಅತರು. ತಮ್ಮ ಸುತ್ತಮುತ್ತಅನ ಜಗತ್ತಿನ 
ಬಗ್ದೆ ಹೆಚ್ಚನ ಆಸಕ್ತಿಯನ್ನು ತೋರಿಸಿದರು. ಹಿಂದಿನ ರಾಜರುಗಳು 
ಕಟ್ಟಸಿದ ಸ್ಮಾರಕ ಹಾಗೂ ಶಿಲ್ಪಕಲೆಗಳ ವೈಭವದಿಂದ 
ಪ್ರೇರಿತರಾದರು. ಪಠ್ಯಪುಸ್ತಕಗಳ ಮೂಲಕ ಕಲಅಯಲು ಹೊಸ 
ಉತ್ಸಾಹದೊಡನೆ ಮರಳದರು. ಆ ಪ್ರದೇಶದ ಹೊಲಗದ್ದೆಗಳಲ್ಲ 
ನಡೆದಾಡಿದ್ದು ಅವರಿಗೆ ದೇಶದ ಭೌಗೋಳಆಕ ಸ್ವರೂಪವನ್ನು ಕುರಿತು 
ಪ್ರತೃಕ್ಷ ಅನುಭವವನ್ನು ನೀಡಿತು. 


ಆಂದ್ರಪ್ರದೇಶಕ್ಷೆ ನೀಡಿದ ಮೊದಲ ಪ್ರವಾಸದಲ್ಲ ನಾವು ಕೃಷ್ಣಾ 
ನದಿಯ ಜಲವಿದ್ಯುತ್‌ ಯೋಜನೆಗಳಗೆ (ಶ್ರೀಶೈಲಮ್‌ ಮತ್ತು 
ನಾಗಾರ್ಜುನಸಾಗರ) ಭೇಟ ನೀಡಿದೆವು. ಅಲ್ಲ ಮಕ್ಷಳು ಹರಿಯುವ 
ನೀರಿನ ಶಕ್ತಿಯು ವಿದ್ಯುತ್‌ ಆಗಿ ಪರಿವರ್ತನೆಯಾಗುವುದನ್ನು 
ನೋಡಿದರು. ಬೇಲಂ ಗುಹೆಗಕಲ್ಲನ ನೀರುಗೋಲುಗಳು 


(Stalactites) ಹಾಗೂ ನೆಲದಿಂದ ಬೆಕೆಯುವ ಶಪಿಲಾರಚನೆಗಳ 


(Stalagmites) ನಡುಪೆ ತೆವಳ ಹಿಡಾಡುವುದರ ಮೂಲಕ ನಿಸರ್ಗದ 
ಅದ್ಭುತ, ವೈಚಿತ್ರ £ಗಳ ಅನುಭವ ಅವರಿಗಾಲಯುತು. ಗೂಟ 
ನಿಲ್ದಾಣದಲ್ಲಿ ರೈಅಗೆ ಕಾಯುತ್ತಿದ್ದಾಗ. ಅಲ್ಪ್ಲನ ರೈಲ್ವೇ ಅಧಿಕಾರಿಯ 
ಜೊತೆಗೆ ಡೀಸೆಲ್‌ ಎಂಜನ್ನುಗಳನ್ನು ಕುರಿತು ಏರ್ಪಡಿಸಿದ 
ಅನೌಪಚಾರಿಕ ಮಾತುಕತೆಂಯಲ್ಲ ನಮ್ಮ ವಿದ್ಯಾರ್ಥಿಗಳು 
ಎಂಜನ್ನುಗಳಗೆ ಸಂಬಂಧಿಸಿದಂತೆ ತಮಗಿದ್ದ ಎಲ್ಲ ಸಂದೇಹಗಳನ್ನು 
ಪರಿಹರಿಸಿಕೊಂಡರು. ಎಂಜನ್ನುಗಳ ಜೊತೆಗೆ ಪ್ರತಿನಿತ್ಯ ಕೆಲಸ 
ಮಾಡುವ ಎಂಜನಿಯರುಗಳಂದ ರೈಲ್ವೇ ನಿಲ್ದಾಣದಲ್ಲಿ ಡೀಸೆಲ್‌ 
ಎಂಜಿನ್ನುಗಳ ಬದ್ಗೆ ಅಧ್ಯಯನ ಮಾಡುವುದು ನವೀನ ರೀತಿಯ 
ಕಲಅಕಾ ವಿಧಾನವಾಗಿತ್ತು. ಕೇರಳದ ರಬ್ಬರ್‌ ತೋಟಗಳಗೆ ಭೇಟ 


ನೀಡಿ, ರಬ್ಬರ್‌ ಮರಗಳಂದ ಹಾಲನ್ನು (Latex) ಹೇಗೆ 
ಸಂಗ್ರಹಿಸಲಾಗುತ್ತದೆ, ಅದನ್ನು ಒಂದೆಡೆ ಹೇಗೆ ಒಣಗಿಸಲು 
ಇಡಲಾಗುತ್ತದೆ, ನಂತರ ಅದರಿಂದ ಹೇಗೆ ನೀರನ್ನು ಹಿಂಡಿ ತೆಗೆದು 
ಸಂಸ್ಥರಿಸಲು ರಖ್ದರ್‌ ಕಾರಾನೆಗಳಗೆ ಕಳುಹಿಸಲಾಗುತ್ತದೆ 
ಎನ್ನುವುದನ್ನು ತಿಆದುಕೊಂಡರು. ಅವರು ಅಲ್ಲ ಎಸ್ಟೇಟ್‌ ಒಂದರಲ್ಲ 
ತಂಗಿದ್ದರು. ಸ್ಥಳೀಯ ಊಟ ತಿನಿಸುಗಳನ್ನು ತಿಂದರು. ಜೇನು 


ಸಾಕಾಣಿಕೆಯನ್ನು ವೀಕ್ಷಿಸಿದರು. ಮುರಕಲ್ಲು ಮಣ್ಣಿನಿಂದ 
ಇಟ್ಟಗೆಗಳನ್ನು ಹೇಗೆ ಕತ್ತರಿಸಿ ತೆಗೆಯಲಾಗುತ್ತದೆ ಎಂಬುದನ್ನು 
ಅರ್ಥಮಾಡಿಕೊಂಡರು. ಉತ್ತಮ ಗುಣಮಟ್ಟದ ಜಾಂ- 
ಕಾಯಿಗಳನ್ನು ಉತ್ಪಾದಿಸಲು ಜಾಯುಕಾಂಬಯ ಮರಗಳಗೆ ಹೇಗೆ 
ಕಸಿಮಾಡಲಾಗುತ್ತದೆ ಎನ್ನುವುದರ ವಿವರಗಳನ್ನು ತಿಆದು- 
ಕೊಂಡರು. ಕೃಷಿ ವಿಜ್ಞಾನ ವಿಭಾಗಗಳಗೆ ತೆರಆ ಅಣಬೆ ಕೃಷಿ ಮತ್ತು 
ಎರೆಹುಳ ಗೊಬ್ಬರ ತಯಾರಿಕೆಯ ಕ್ರಮವನ್ನು ಕಅತರು. ನಿರ್ಜನ 
ಅರಣ್ಯದಲ್ಲನ ಜಲಪಾತದ ತುತ್ತ ತುದಿಯಲ್ಲದ್ದ ಕಡಿದಾದ 
ಕಲ್ಲುಬ೦ಂಡೆಯ ಮೇಲೆ ಅಂಗಾತ ಮಲಗಿ ಮೇಲನಿಂದ ಅದನ್ನು 
ನೋಡುವುದರ ಮೂಲಕ ಹಿಂದೆಂದೂ ಕಂಡರಿಯದ ಸಾಹಸದ 
ರೋಮಾಂಚನಕ್ಷೆ ಒಳಗಾದರು. 


ಪೋರ್ಚುಗೀಸ್‌ ಅನ್ನೇಷಕ ವಾಸ್ನೊಡಗಾಮ ಭಾರತಕ್ಕೆ ಕಾಲಟ್ಟ 
ಕಪ್ಪಡ್‌ ಕಡಲತೀರದಲ್ಲ, ಆಲಅವ್‌ ರಿಡ್ಲ್ದೇ ಕಡಲಾಮೆಗಳು 


ಮರುತುವ ಮಲೆ, ಕನ್ಯಾಕುಮಾರಿ 


ಮೊಲ್ಲೆಯುಟ್ಟು ಮರಿಮಾಡಲು ಅನುಕೂಲವಾಗುವಂತೆ ನಿರ್ಮಿಸಿದ 
ಕಾವುದಾಣ, ಅರಕ್ಷಲ್‌ ವಸ್ತುಸಂಗ್ರಹಾಲಯದಲ್ಲರುವ ಪುರಾತನ 
ಪೀಠೋಪಕರಣ ಹಾಗೂ ಶಸ್ತ್ರಾಸ್ತ್ರಗಳು ಮಕ್ಷಳಗೆ ನಮ್ಮ ದೇಶವು 
ಹೊಂದಿರುವ ರಂಗುರಂಗಿನ ಅಸಂಖ್ಯಾತ ಮುಖಗಳನ್ನು 
ಪರಿಚಯುಸಿದವು. ಈ ಪವಾಸವು ಮುಗಿಯುವಷ್ಟರಲ್ಲ ಅವರಲ್ಲ 
ಯಾರೊಬ್ಬರಿಗೂ ಮನೆಗೆ ಹೋಗುವ ಮನಸ್ಸಿರಲಅಲ್ಲ! ಅನಂತರದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


93 


ಪ್ರವಾಸಗಳನ್ನು ವೆಲ್ಲೂರು ಮತ್ತು ಸೆಂಜ (ಜ೦ಜ) ಕೋಟಿಗಳಗೆ 
ಹಮ್ಮಿಕೊಳ್ಳಲಾಗಿತ್ತು. ಕೋಟಿಯ ಆವರಣದೊಳಗೇ ಎಲ್ಲ ತರಹದ 
ಪೂಜೆ-ಆರಾಧನೆಗಳು ನಡೆಯಲು ಅನುವು ಮಾಡಿಕೊಡುವ 
ಮೂಲಕ ಅಂದಿನ ರಾಜರುಗಳು ಎಷ್ಟುಉದಾರ ಮನಸ್ಸಿನವರು 
ಮತ್ತು ಸರ್ವಧರ್ಮ ಸಮಭಾವದವರಾಗಿದ್ದರು ಎಂಬುದನ್ನು 
ವಿದ್ಯಾರ್ಥಿಗಳು ಅಲ್ಲ ನೋಡಿದರು. ಸೆಂಜ ಕೋಟಿಯ ತುದಿಗೆ 
ಏರುವ ಮಾರ್ಗವು ಕಷ್ಟಕರವಾಗಿದ್ದು, ನಮ್ಮ ಬದುಕು ಎಷ್ಟು 
ಸುಖಕರವಾಗಿದೆ ಎನ್ನುವುದು ಅದರಿಂದ ನಮಗೆ ಮನದಟ್ದಾಯುತು! 
Spatial Orientation (ಪ್ರದೇಶಾಭಮುಖತೆ) ತೊಂದರೆಯುಂದ 
ಬಳಲುತ್ತಿರುವ ವಿದ್ಯಾರ್ಥಿಗಳಗೆ ಭೂಗೋಳ ಪಾಠದಲ್ಲಿ 
ನಕಾಶೆಯನ್ನು ಹಓಿದುವುದೆಂದರೆ ಸಾಮಾನ್ಯವಾಗಿ ಜಟಲವಾದ 
ಕೆಲಸ. ಆದ್ದರಿಂದ. ಭಾರತದ ದಕ್ಷಿಣದ ತುತ್ತತುದಿಯಾದ 
ಕನ್ಯಾಕುಮಾರಿಗೆ ಪ್ರವಾಸ ಹೋದಾಗ ವಿದ್ಯಾರ್ಥಿಗಳು ದೇಶದ 
ತುದಿಭಾಗವನ್ನು ನೋಡಲು ಹತ್ತಿರದ ಮರುದುವಮಲೈೈ 
ಬೆಟ್ಟವನ್ನೇರಿ ಮೇಲ್ಮೈ ಲಕ್ಷಣವನ್ನು ಅರ್ಥಮಾಡಿಕೊಂಡರು. 
ಬಂಗಾಳಕೊಲ್ತ. ಹಿಂದೂ ಮಹಾಸಾಗರ ಹಾಗೂ ಅರಜ್ಞೀ 
ಸಮುದ್ರಗಳ ಅಪಾರ ಜಲರಾಶಿ ಕೆಳಗೆ ಕಾಣುತ್ತಿತ್ತು. ಒಂದೊಂದನ್ನೂ 
ವಾವು ತೋರಿಸಿ ವಿವರಿಸಿದಾಗ ನಮ್ಮ ವಿದ್ಯಾರ್ಥಿಗಳು ಜೀವನ 
ಪರ್ಯಂತ ಮರೆಯಲಾಗದಂತೆ ಸಮಾಜ ವಿಜ್ಞಾನದ ಪಾಠವನ್ನು 
ಕಲಅತರು. ನಾಗರ ಕೋಯಲುಲ್‌ನ ಸಮೀಪ ಇರುವ ವಟ್ಟಕೊಲ್ಲೊಯು 
ನಮ್ಮನ್ನು ಡಚ್ಚರ ವಿರುದ್ಧ ಹೋರಾಡಿ ಗೆದ್ದ ಮಾತ್ತಾಂಡ ವರ್ಮನ 
ಕಾಲಕ್ಕೆ ಕೊಂಡೊಲ್ಲುತು. 


ಸೆಲ್ಕೆಕಾಲ್‌, ಒಲ್ಕೆಕಾಲ್‌ ಎಂದು ಕೂಗುತ್ತ ಅದರ ಅನುರಣನಕ್ಕೆ 
ತಕ್ಕಂತೆ ನಾವು ಹಾಕಿದ ಹೆಜ್ಜೆಗಳು ಶತಮಾನಗಳ ಹಿಂದೆ ನಡೆದುದರ 
ನೋಟವನ್ನು ಮರುಸ್ಕಷ್ಟಿಸಿದವು-ಡಚ್ಚರು ಸೈನಿಕರ ಒಂದು ಕಾಲಗೆ 
ಸೀರೆಯ ತುಂಡೊಂದನ್ನು. ಮತ್ತೊಂದಕ್ಕೆ ತಾಳೆ ಎಲೆಯನ್ನೂ ಕಟ್ಟ 
ಅವರು ಸೆಲ್ಕೆಕಾಲ್‌. (ಸೀರೆ ಕಾಲು) ಒಲ್ಕೆಕಾಲ್‌ (ಓಲೆಗರಿ ಕಾಲು) 
ಎಂದು ಕೂಗುತ್ತ ನಡೆಯುವಂತೆ ಮಾಡುತ್ತಿದ್ದರು. 


ಪಟಚಿತ್ರ ರಘಫುರಾಜಪುರ, ಒಡಿಶಾ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಕರ್ನಾಟಕದ ಸ್ಥಳಗಳಗೆ ಕೈಗೊಂಡ ಶಾಲಾಪ್ರವಾಸವು ನಮ್ಮ 
ವಿದ್ಯಾರ್ಥಿಗಳನ್ನು ಚಿತ್ರದುರ್ಗ, ಹಂಪಿ ಮತ್ತು ದಾರೋಜ ಕರಡಿ 
ಅಭಯಾರಣ್ಯ. ಐಹೊಲೆ. ಪಟ್ಟದಕಲ್ಲು. ಬಾದಾಮಿ, ಕೂಡಲಸಂಗಮ 
ಮತ್ತು ವಿಜಯಪುರಗಳ ಪ್ರವಾಸವನ್ನೊಕಗೊಂಡಿತ್ತು. ಭಾರತದ 
ಮುಕುಟಪ್ರಾಯವಾಗಿರುವ ಅದರ ಸಮೃದ್ಧ ಪರಂಪರೆಯು 
ವಿದ್ಯಾರ್ಥಿಗಳ ಮುಖಭಾವದಲ್ಲ ಎದ್ದು ತೋರುತ್ತಿತ್ತು. ತಂತ್ರಜ್ಞಾನದ 
ನೆರವಿಲ್ಲದೇ ಹಿಂದಿನವರು ಇವೆಲ್ಲವನ್ನೂ ಹೇಗೆ ನಿರ್ಮಿಸಿದರು 
ಎಂದು ಅವರಿಗೆ ಬೆರಗಾಯುತು. 


ಹಿಂದಿನ ಜನರು ನಮಗಿಂತಲೂ ಹೆಚ್ಚು ನಾವೀನ್ಯವನ್ನು ಕಂಡು- 
ಕೊಳ್ಳುವವರಾಗಿದ್ದರು ಎಂದು ವಿದ್ಯಾರ್ಥಿಗಳು ಎಲ್ಲೆಡೆ ಮತ್ತೆಮತ್ತೆ 
ಹೇಳುತ್ತಿದ್ದರು. ವಿದ್ಯಾರ್ಥಿಗಳು ಚಿತ್ರಮರ್ಗದಲ್ಲ ಒನಕೆ ಓಬವ್ಧಳ 
ಸಾಹಸವನ್ನು ಪುನಃ ಅಭಿನಲಯುಪಿದರು. ಬಾದಾಮಿ. ಪಟ್ಟದಕಲ್ಲು 


ಹುಮಾಯುನ್‌ ಗೋರಿ, ದೆಹಲಅ 


ಮತ್ತು ಐಹೊಳೆಯ ಶಿಲ್ಪಕಲೆಯನ್ನು ಕಂಡು ಬೆರಗಾದರು. ಆ 
ಪ್ರಾಂತದ ಸರ್ವಧರ್ಮ-ಸಮಭಾವವನ್ನು ಮನಗಂಡರು. 
ವಿಜಯಪುರವು ಗೋಲ್‌ಗು೦ಬಜ್‌ ಎಂಬ ಹೆಸರಿನ, ತಾಂತ್ರಿಕವಾಗಿ 
ಅದ್ಭುತವಾದ ಕಟ್ಟಡದ ಮೂಲಕ ಆದಿಲ್‌ ಶಾನ ವೈಭವವನ್ನು 
ತೆರೆದಿಟ್ಟತು. ಕೈಮಗ್ಗದಲ್ಲ ಬಟ್ಟೆಯನ್ನು ಹೇಗೆ ನೇಯುತ್ತಾರೆ ಎಂದು 
ನೋಡಲೆಂದು ಏರ್ಪಡಿಸಿದ ಪ್ರವಾಸವೂ ಸಂಸ್ಕೃತಿಯ ಈ 
ರಸದೌತಣಕ್ಕೆ ಸೇರ್ಪಡೆಯಾಲಯುತು. ಅಲ್ಲ ನಾವು ಇಳಕಲ್‌ 
ಸೀರೆಯೊಂದನ್ನು ಹೇಗೆ ನೇಯಲಾಗುತ್ತದೆ ಎಂಬುದನ್ನು 
ನೋಡಿದೆವು. ಹೊಸಪೇಟಿಯ ಸ್ಥಳೀಯ ಉಣಿಸು ತಿನಿಸುಗಳ ರುಚ 
ನೋಡಿದೆವು. ಇನ್ನೂ ತಣಿಯದ ಜ್ಞಾನದಾಹದೊಂದಿಗೆ ಮರಳ 
ಬಂಡೆವು. ನಮ್ಮನ್ನು ಸಾಂಸ್ಕೃತಿಕ ಸಮ್ಮಿಲನವೊಂದಕ್ಕೆ 
ಆಹ್ವಾನಿಸಲಾಗಿತ್ತು. ಅದು ಒಡಿಶಾ ಪ್ರವಾಸಕ್ಕೆ ಬಾಗಿಲನ್ನು ತೆರೆಯುತು. 
ಅಲ್ಲ ನಮ್ಮ ವಿದ್ಯಾರ್ಥಿಗಳು ದೇಶದೆಲ್ಲೆಡೆಯಿಂ೦ದ ಬಂದಿದ್ದ 
ಮುಖ್ಯವಾಹಿನಿಯ ವಿದ್ಯಾರ್ಥಿಗಳೊಂದಿಗೆ ಸರಿಸಮನಾಗಿ ನಿಂತು 
ನೃತ್ಯ. ಸಂಗೀತ ಹಾಗೂ ಕರಕುಶಲತೆಯಂತಹ ವಿವಿಧ 
ಕಲಾಪ್ರಕಾರಗಳಲ್ಲ ಭಾಗವಹಿಸಿದರು. 


ಈ ಪ್ರದೇಶದ ಕೊಡುಗೆಗಳನ್ನು ನೋಡುವುದು ಅವಿಸ್ಕರಣೀಯ- 
ವಾದುದಾಗಿತ್ತು. ನಮ್ಮ ವಿದ್ಯಾರ್ಥಿಗಳು ಜಗನ್ನಾಥ. ಮುಕ್ತೇಶ್ವರ 
ಹಾಗೂ ಅಂಗರಾಜ ದೇವಸ್ಥಾನಗಳ ಗೋಪುರ, ಶಿಖರ, 
ಗುಮ್ಮಟಗಳನ್ನು ನೋಡಿ, ವಿಶಾಲವಾದ ಚಿಲ್ಲಾ ಸರೋವರದಲ್ಲಿ 
ದೋಣಿಯಲ್ಲ ನಿಶ್ಚಲವಾಗಿ ಕುಅತು ಸವಾರಿ ನಡೆಸಿ, ಪಿಪ್ಪ್ಲಅಯ 
ಕರಕುಶಲ ವಸ್ತುಗಳ ಮಾರುಕಲಟ್ಟೆಯಲ್ಲ ಬಣ್ಣಗಳ ಸೊಬಗನ್ನು 
ಕಣ್ಣುಂಬಕೊಂಡು, ಕೋನಾರ್ಕ್‌ದಲ್ಲರುವ ಭವ್ಯ 


ಸೂರ್ಯದೇವಾಲಯಕ್ಕೆ ಭೇಟಲಯುತ್ತು ಹಾಗೂ ರಘುರಾಜಪುರದ 
ಅದಕ್ಕೆ ಸರಿಸಾಟಯೇ ಇರದ ಪಟಚಿತ್ರ ಕಲಾವಿದರ ಪ್ರತಿಭೆಯನ್ನು 
ಕಂಡು ಸಂತೋಷಪಟ್ಟರು. 


ಒಂದೊಂದು ವಾರದ ಚಿಕ್ಕ ಪ್ರವಾಸಗಳ ಅನುಭವದಿಂದ ಬಲ ಪಡೆದ 
ವಾವು ಹದಿನೈದು ದಿನಗಳಷ್ಟು ದೀರ್ಷಕಾಲದ ಹಾಗೂ 
ದೇಶದುದ್ದಗಲಕ್ಲ್ಕೂ ಸಂಚರಿಸಬೇಕಾದಂತಹ ಪ್ರವಾಸಗಳನ್ನು 
ಏರ್ಪಡಿಸಿದೆವು. 


ನಾವು ಅದರ ವಸ್ತು ವಿಷಯವನ್ನು ಮೊದಲ ಸ್ವಾತಂತ್ಯ ಸಮರ 
ಎಂದು ಹೆಸರಿಪಿದೆವು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಾಗಿ 
ಪ್ರವಾಸದ ಮೂಲಕವೇ ತಿಆದುಕೊಳ್ಳಲು ಅನುಕೂಲವಾಗುವಂತೆ 
1757ರಲ್ಪ ಪಶ್ಚಿಮ ಬಂಗಾಕದಲ್ಲ ನಡೆದ ಪ್ಲಾನೀ ಕದನದಿಂದ 
ಆರಂಭಿಸಿ, ಕೋಲ್ಕತ್ತಾ. ಬಕ್ಷಾರ್‌, ಕಾನ್ನುರ, ಲಖ್ನೋ. ದೆಹ, ಯಾನಿ 
ಹಾಗೂ ಅಮ್ಯತಸರಗಳಗೆ ವಿದ್ಯಾರ್ಥಿಗಳನ್ನು ಕರೆದೊಯ್ದಿವು. 
ಬ್ರಹ್ಮಪುರ ಎಂಬ ಚಿಕ್ಕ ಹಳ್ಳಿಯಲ್ಲಿ ನಡೆದಾಡಿದ್ದು. ವಿನ್ನು 


ಥೊಲಾವಿರ, ಗುಜರಾತ್‌ 


ಸಂಸ್ಕೃತಿಯೊಂದರ ಸೂಕ್ಕತೆಗಳನ್ನು ಅರ್ಥಮಾಡಿಕೊಂಡಿದ್ದು. 
ಕೋಲ್ಕತ್ತಾದಲ್ಲಿ ರವೀಂದ್ರನಾಥ ಬಾಗೋರರ ಮನೆ 
ಠಾಕುರ್‌ಬಾಡಿಯನ್ನು ನೋಡಿದ್ದು, ಪ್ರಸಿದ್ಧ ಲುಚಿ-ಆಲೂ ದಮ್‌ 
ಹಾಗೂ ರಸಗುಲ್ಲವನ್ನು ತಿಂದಿದ್ದು ಇತ್ಯಾದಿಗಳೆಲ್ಲವೂ 
ಶಾಲಾಪ್ರವಾಸದ ಸೊಗಡಿಗೆ ಅನನ್ಯತೆಯನ್ನು ತಂದುಕೊಟ್ಟವು. 


ಪಠ್ಯಪುಸ್ತಕಗಳ ಮೂಲಕ ಇತಿಹಾಸವನ್ನು ಕಲಸುವಾಗ ಅದು 
ಅಮೂರ್ತ ಮತ್ತು ಅವಾಸ್ತವಿಕ ಎಂದು ತೋರುತ್ತದೆ. ಆದರೆ. ಪಶ್ಚಿಮ 
ಬಂಗಾಳದಿಂದ ದೆಹಅಯವರೆಗೆ ವ್ಯಾಪಿಸಿದ್ದ ಪ್ಲಾಸೀ ಕದನ ಮತ್ತು 
ಮೊದಲ ಸ್ವಾತಂತ್ಯ ಸಮರದಂತಹ ಯುದ್ಧಗಳು ನಡೆದ ಪ್ರಸಿದ್ಧ 
ಸ್ಥಳಗಳಗೆ ಭೇಟ ನೀಡುವುದರ ಮೂಲಕ ವಿದ್ಯಾರ್ಥಿಗಳು ಯುದ್ಧವು 
ಲಖ್ನೋದಲ್ಲಿ ಉಂಟುಮಾಡಿದ ವಿನಾಶವನ್ನು. ಕಾನ್ಬುರದಲ್ಲ 
ಅಮಾಯಕರ ಜೀವಗಳನ್ನು ಬಲಅತೆಗೆದುಕೊಂಡದ್ದನ್ನು ಕಂಡು 
ಅರ್ಥಮಾಡಿಕೊಂಡರು. ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ 
ಸಂಬಂಧಿಸಿದ ಈ ಎಲ್ಲ ಸ್ಲಕಗಆಗೂ ಅಂದರೆ ಪ್ಲಾಸೀ, ಕೋಲ್ಲತ್ತಾ. 
ಕಾನ್ನುರ, ಲಖ್ನೋ. ರಾನಿ ಮತ್ತು ದೆಹಲಗಳಗೆ ಪ್ರವಾಸ ಹೋಗಿ 
ಬಂದ ನಂತರ ನಮ್ಮ ವಿದ್ಯಾರ್ಥಿಗಳು ಕಾರ್ಯಕ್ರಮವೊಂದನ್ನು 
ತಯಾರಿಸಿ, ವೇದಿಕೆಯ ಮೇಲೆ ಪ್ರದರ್ಶಿಸಿದರು. ಮಾನವ ರಚನೆಗಳ 
ಮೂಲಕ ಸ್ಮಾರಕಗಳನ್ನು ಸೃಷ್ಟಿಸಿದರು. ಯುದ್ಧದಲ್ಲ ಹೋರಾಡಿದ 
ರಾಜ-ರಾಣಿಯರ ಶೂರತ್ವವನ್ನು ಹಾಗೂ ದೇಶದ ಸ್ವಾತಂತ್ರ ್ಯಕ್ಲಾಗಿ 


ತಮ್ಮ ಪ್ರಾಣವನ್ನು ಬಅದಾನಗ್ಯದ ನಾಯಕರ ಜೀವನದ 
ದೃಶ್ಯಗಳನ್ನು ನಾಟಕದ ರೂಪದಲ್ಲ ಅಭಿನಂಸಿದರು. ಇದು 
ವಿದ್ಯಾರ್ಥಿಗಳಲ್ಲ ಸ್ವಾತಂತ್ರ್ಯ ಸಂಗ್ರಾಮದ ವೀರ ನಾಯಕರು 
ಎದುರಿಸಿದ್ದ ಕಷ್ಟನಷ್ಟಗಳನ್ನು ಕುರಿತು ಹಾಗೂ ಈ ಜಗತ್ತನ್ನು ಒಂದು 
ಉತ್ತಮ ತಾಣವನ್ನಾಗಿಸಲು ವಿದ್ಯಾರ್ಥಿಗಳಾಗಿ ತಾವು ಏನು 
ಮಾಡಬಹುದೆಂಬ ಅರಿವನ್ನು ಮೂಡಿಸಿತು. 


ಪಶ್ಚಿಮ ಬಂಗಾಳದಲ್ಲ ಸೆಣಜನ ಕಾರ್ಬಾನೆಯೊಂದಕ್ಕೆ ನೀಡಿದ 
ಭೇಟಯಲ ನಾರು ಗೋಣಿಚೀಲವಾಗಿ ಹೇಗೆ ಪರಿವರ್ತನೆ- 
ಯಾಗುತ್ತದೆ ಎನ್ನುವುದನ್ನು ಅವರು ತಿಆದುಕೊಂಡರು. ಇದೇ 
ವೇಳೆಗೆ, ಕಾರ್ಮಿಕರು ಹೇಗೆ ಕಷ್ಟಕರವಾದ ಪರಿಸರದಲ್ಲ ಕೆಲಸ 
ಮಾಡಲು ಹೆಣಗಚೇಕಾಗುತ್ತದೆ ಎಂಬುದು ಅವರಿಗೆ 
ಮನದಟ್ದಾಯಿತು. ರೈಅನಲ್ಲ ದೇಶದುದ್ದಗಲಕ್ಕೂ ಪ್ರಯಾಣ 
ಮಾಡುವುದರಿಂದ, ಅವರು ವಿಭಿನ್ನ ಪರ್ವತಾವಳಗಳು, ಸಮುದ್ರ, 
ನದಿಗಳು, ಬೇರೆಬೇರೆ ರೀತಿಯ ಮಣ್ಣಿನಲ್ಲ ಬೆಳೆಯುವ ಬೆಳೆಗಳು, 
ಪ್ರತಿಯೊಂದು ರಾಜ್ಯದಲ್ಲಿಯೂ ಇರುವ ವೈವಿಧ್ಯಮಯ 
ಕೈಗಾರಿಕೋದ್ಯಮಗಳನ್ನು ನೋಡಿದರು. 


ಗುಜರಾತ್‌ ಪ್ರವಾಸವು ಕಅಕೆಯ ಮತ್ತೊಂದು ಅನುಭವ. ಪ್ರವಾಸದ 
ಮುಖ್ಯ ಗಮನವು ಸಿಂಧೂಕಣಿವೆ ನಾಗರಿಕತೆಯ ತೊಟ್ಟಲಾದ 
ಲೋಥಲ್‌ ಮತ್ತು ಧೋಲಾವೀರಾಗಳ ಮೇಲತ್ತು. ಅಲ್ಲನ 
ಅವಶೇಷಗಳ ನಡುವೆ ಪಿಡಾಡುವಾಗ ನಾವು ಹಿಂದೆ ಅಲ್ಲಿದ್ದ ಆದರೆ 
ನಿಗೂಢವಾಗಿ ಕಣ್ಯರೆಯಾದ ಭವ್ಯ ಇತಿಹಾಸವನ್ನು ನಮ್ಮ 
ಮನಸ್ಸಿನಲ್ಲಿ ಮರುಸ್ಯಷ್ಟಿಸಿಕೊಂಡೆವು. ಹತ್ತಿರವೇ ಇರುವ ಫಾಸಿಲ್‌ 
ಪಾಕ್‌ (ಪಳೆಯುಳಕೆಗಳ ಉದ್ಯಾನ) ಕೂಡ ಅಷ್ಟೇ ಆಸಕ್ಷಿ- 
ಪೂರ್ಣವಾಗಿತ್ತು. ಅಲ್ಲದ್ದ ಪ್ರತಿಯೊಂದು ಪುಟ್ಟ ಕಲ್ಲೂ ತನ್ನೊಳಗೆ 
ಪಳೆಯುಳಕೆಯಾಗಿರುವ ಪುಟ್ಟಪುಟ್ಟ ಸಮುದ್ರಜೀವಿಗಳ ಕತೆಗಳನ್ನು 
ತುಂಬಕೊಂಡಿತ್ತು. ಕಚ್ಚ್‌ನ ರಾಣ್‌ ಮರುಭೂಮಿಯ ಬಂಜರು 
ಸೌಂದರ್ಯ. ಭುಜೋಡಿಯ ಕರಕುಶಲ ಕಲಾವಿದರು ತಮ್ಮ 
ಕೈಗಳ೦ದ ಮರದಲ್ಲ ಸೃಷ್ಟಿಸುವ ಅದ್ಭುತ ಕುಸುರಿ ಕೆತ್ತನೆ. ಮುದ್ರಿಸುವ 
ಒತ್ತುಚಿತ್ರಗಳು. ಕಚ್ಚ್‌ ಕಸೂತಿ ಮತ್ತು ನೇಯ್ಲೆಗಕು ಈ ನೆಲದ 
ಸಾಂಸ್ಕೃತಿಕ ವೈವಿಧ್ಯವನ್ನು ದೃಢಪಡಿಸಿದವು. ಈ ಪ್ರವಾಸದಿಂದ 
ಮರಳ ಬಂದ ಮೇಲೆ ನಾವು ಕೊಂಕಣದ ಕರಾವಳಯನ್ನು ಬಳಸಿ 
ಬಂದೆವು. ಅಲ್ಲನ ಸಸ್ಯ ಹಾಗೂ ಪ್ರಾಣಿಸಂಕುಲಗಳ ಸೌಂದರ್ಯದಲ್ಲ 
ಮಿಂದೆದ್ದೆವು. ದೂಧ್‌ಸಾಗರ ಜಲಪಾತವು ನಮ್ಮ ಮನಸ್ಸಿನ ಮೇಲೆ 
ಅಚ್ಲೊತ್ತಿದ ನೆನಪು ಎಂದೂ ಮಾಸದಂತದ್ದು. ಈ ನೈಸರ್ಗಿಕ 
ಅದ್ಭುತವನ್ನು ಮತ್ತೊಮ್ಮೆ ವೀಕ್ಷಿಸುವ ಭರವಸೆಯನ್ನು ನಮಗೆ 
ವಾವೇ ಮೌನವಾಗಿ ಕೊಟ್ಟುಕೊಂಡೆವು. 


ಮಧ್ಯಪ್ರದೇಶದ ಭೀಂಭೆಟ್ದಾ ನಮ್ಮನ್ನು ಇತಿಹಾಸದಲ್ಲ ಮತ್ತಷ್ಟು 
ಹಿಂದಕ್ಷೆ ಗುಹಾಮಾನವರ ಕಾಲಕ್ಷೆ ಕರೆದೊಲ್ಬುತು. ಅಲ್ಪನ 
ವರ್ಣಚಿತ್ರಗಳು ಯುಗಯುಗಗಳ ಹಿಂದಿನ ಬದುಕು ಹೇಗಿತ್ತು 
ಎಂಬುದನ್ನು ಕುರಿತು ನಮಗೆ ಒಳನೋಟಪವೊಂದನ್ನು ನೀಡಿದವು. 
ಎಲ್ಲೋರಾದ ಶಿಲ್ಪಕಲೆಗಳನ್ನು ಸೃಷ್ಟಿಸಿದ ಶಿಅಗಳ ಮನಮೋಹಕ 
ಪ್ರತಿಭೆ, ದೌಲತಾಬಾದ್‌ನ ಚಮತ್ಸಾರೀ ಕೋಟಿ, ಔರಂಗಾಬಾದ್‌ನ 
ಜೀಜ ಕಾ ಮಬ್ಬರಾದಲ್ಲ ಔರಂಗ್‌ಜೇಬನು ನಿರ್ಮಿಸಲು ಪ್ರಯತ್ನಿಸಿದ 
ತಾಜ್‌ಮಹಲ್‌ನ ಪ್ರತಿರೂಪ, ಆ ಪ್ರಾಂತದ ಪೈಥಾನೀ ನೇಯ್ದೆ ಹೀಗೆ 
ಎಲ್ಲೆಡೆಯಿಂದಲೂ ಅಪಾರವಾಗಿ ಕಲತು ಅಗಾಧ ನೆನಪು. 
ಮಾಹಿತಿಗಳೊಂದಿಗೆ ಮನೆಗೆ ಮರಳದೆವು. ಸಾಂಚಿ ಸ್ಲೂಪದ ಅಥವಾ 
ಎಲ್ಲೋರಾದ ಶಿಲ್ಪಕಲೆಗಳ ಎದುರು ಕುಳತು ನಮ್ಮ ವಿದ್ಯಾರ್ಥಿಗಳು 
ತಮ್ಮೆದುರಿಗಿರುವುದನ್ನೆಲ್ಲ ದೃಶ್ಯ ಕಲೆಯ ಅಭ್ಯಾಸದ ರೀತಿಯಲ್ಲ 


ay 
ಬರೆಯುತ್ತ ಹೋದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


95 


96 


ಸಾಂಸ್ಕೃತಿಕವಾಗಿ ಇಷ್ಟೊಂದು ವೈವಿಧ್ಯಮಯವಾಗಿರುವ ನಾಡಿನಲ್ಪ 
ಎದುರಾಗುವ ಸನ್ನಿವೇಶಗಳು ಒತ್ತಡ ಹಾಗೂ ಭಾವನೆಗಳನ್ನು ಹೇಗೆ 
ನಿಭಾಲಯುಸಬೇಕು ಎನ್ನುವುದನ್ನು ಕಲಸುತ್ತವೆ. ಮನೆಯ ಸುರಕ್ಷಿತ 
ಸುಖಕರ ವಾತಾವರಣದಿಂದ ದೂರ ಇರುವಾಗ ವಿದ್ಯಾರ್ಥಿಗಳು 
ಹ್ರತಂತ್ರವಾಗಿ ಕೆಲಸಕಾರ್ಯಗಳನ್ನು ನಿರ್ವಹಿಸಲು ಕಅಯುತ್ತಾರೆ. 
ತಮ್ಮ ಸಾಮಾನು ಸರಂಜಾಮುಗಳ ಬಗ್ಗೆ ನಿಗಾ ವಹಿಸುವುದನ್ನು 
ಕಅಯುವುದರ ಮೂಲಕ ಹೆಚ್ಚು ಜವಾಬ್ದಾರಿಯುತರಾಗುತ್ತಾರೆ. 
ಇತರರನ್ನು ಅದರಲ್ಲಂ೦ರಖೂ ಭಾವನಾತ್ಮಕ ನೋವನ್ನು 
ಅನುಭವಿಸುತ್ತಿರುವವರನ್ನು ಪರಾನು-ಭೂತಿಯಂದ ನೋಡಲು 
ಕಆಅಯುತ್ತಾರೆ. ತಂದೆತಾಯರ ನೆರವಿಲ್ಲದೇ ಸ್ವತಂತ್ರವಾಗಿ 
ತೀರ್ಮಾನ ತೆಗೆದುಕೊಳ್ಳುವುದನ್ನು. ಸಣ್ಣಪುಟ್ಟ ಸಮಸ್ಯೆಗಳನ್ನು 
ಪರಿಹರಿಸಿಕೊಳ್ಳುವುದನ್ನು ಕಅಯುತ್ತಾರೆ. ಸಮಯದ ಸೂಕ್ತ 
ನಿರ್ವಹಣೆ, ಮುಂದಾಳತ್ವ ಹಾಗೂ ಗುಂಪಿನಲ್ಲ (ತಂಡವಾಗಿ) ಕೆಲಸ 
ಮಾಡುವುದು ಮುಂತಾದ ಸೌಜನ್ಯ ಕೌಶಲ್ಯಗಳನ್ನು (Soft skills) 
ಕಲಅಯುತ್ತಾರೆ. ವಿವಿಧ ಸಂಸ್ಕೃತಿಗಳನ್ನು ಒಪ್ಪಿಕೊಳ್ಳಲು ಹಾಗೂ 
ಸಮಯದ ಅಗತ್ಯದಂತೆ ಸನ್ನಿವೇಶಗಳಗೆ ಹೊಂದಿಕೊಳ್ಳಲು 
ಕಲಅಯುತ್ತಾರೆ. 


ದಾರೋಜ ಕರಡಿ ಅಭಯಾರಣ್ಯಕ್ಕೆ ಹೋಗಿ, ಅಲ್ಲ ಸ್ಥಾತ್‌ 
ಕರಡಿಗಳನ್ನು ನಮನೋಡಿದ ಮೇಲೆ, ವಿದ್ಯಾಥ್ಥಿಗಳಗೆ ಅದರ 
ಸನಿಹದಲ್ಲಯೇ ಉಕ್ಕಿನ ಕಾರ್ನಾನೆಯ ನಿರ್ಮಾಣಕ್ಕೆ ಅನುಮತಿ 
ನೀಡದಂತೆ ಕೋರಿ ಸರ್ಕಾರಕ್ಕೆ ಪತ್ರ ಬರೆಯುವ ಆಲೋಚನೆ 
ಬಂದಿತು. ಇದು ಪರಿಸರದ ಬಗ್ಗೆ ಕಾಳಜಯುಳ್ಳ ಹಾಗೂ ಯೋಗ್ಯ 
ಸಂಗತಿಗಳ ಬಗ್ಗೆ ಕ್ರಿಯಾಶೀಲರಾಗಿ ಕೆಲಸ ಮಾಡುವಂತಹ ಭಾವೀ 
ಪ್ರಜೆಗಳನ್ನು ತಯಾರು ಮಾಡಲು ದಾರಿ ಮಾಡಿಕೊಟ್ಟತು. 


ವಿನ್ನು ರೀತಿಯಲ್ಲ ಕಲಯುವುದು ಕಲತಿರುವುದರ 
ಪ್ರಸ್ತುತತೆಯನ್ನು ಮನಗಾಣಿಸುತ್ತದೆ ಮತ್ತು ಸಾಮಾಜಕ 
ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ. ಇಂತಹ ಶಾಲಾ- 
ಪ್ರವಾಸಗಳಂದ ವಿದ್ಯಾರ್ಥಿಗಳು ದೇಶದ ಇತಿಹಾಸವನ್ನು 
ಕಅಯುತ್ತಾರೆ ಮತ್ತು ಆಲೋಚಿಸಿ ಮುನ್ನಡೆಯುವುದರಿಂದ 
ಇತಿಹಾಸದಲ್ಲ ಎಸಗಲಾದ ತಪ್ಪುಗಳು ಮರುಕಳಅಸದಂತೆ 
ನೋಡಿಕೊಳ್ಳಬಹುದು ಎಂಬುದು ಅವರಿಗೆ ಮನದಟ್ಟಾಗುತ್ತದೆ. 
ಪಶ್ಚಿಮ ಬಂಗಾಳದ ಒಂದು ಹಳ್ಳಿಗೆ ಇತ್ತ ಭೇಟಯ ಸಂದರ್ಭದಲ್ಲ. 
ಅಲ್ಲನ ಜನರು ಒಲೆಯುರಿಸಲು ಕಲ್ಲದ್ದಲು ಮತ್ತು ಬೆರಣಿಯನ್ನು 
ಇಂಧನವನ್ನಾಗಿ ಬಳಸುತ್ತಿದ್ದುದನ್ನು ಗಮನಿಸಿದಾಗ ಮತ್ತು 
ಸೌರಶಕ್ತಿ. ಪವನ ಶಕ್ತಿ. ಜೈವಿಕ ಅನಿಲಗಳಂತಹ ಶಕ್ತಿಯ 
ಪರ್ಯಾಯ ಮೂಲಗಳನ್ನು ಮೋಡಿ ವಿದ್ಯಾರ್ಥಿಗಳ ಮನಸ್ಸಿನಲ್ತ 
ಬದುಕನ ಪರ್ಯಾಯ ಜೀವನ ಮಾರ್ಗಗಳ ಸಾಧ್ಯತೆಯ ಅರಿವು 
ನಿಧಾನವಾಗಿ ಸ್ರಷ್ಟವಾಯಿತು. ಪಶ್ಚಿಮ ಘಟ್ಟಗಳ ಜೀವವೈವಿಧ್ಯವು 
ವಿದ್ಯಾರ್ಥಿಗಳಗೆ "ಜೀವ ವರ್ತುಲ'ದಲ್ಪ ಪ್ರಕೃತಿಯ ಒಂದೊಂದು 
ಅಂಶವೂ ಅತ್ಯಾವಶ್ಯಕವಾಗಿದ್ದು ನಿಸರ್ಗವು ಹೇಗೆ ಪರಿಪೂರ್ಣ 
ರೀತಿಯಲ್ಲ ಎಲ್ಲವನ್ನೂ ಒದಗಿಸುತ್ತದೆ ಎನ್ನುವುದನ್ನು ಕಲಅಸಿತು. 
ತಿನ್ನಲು ಸಾಕಷ್ಟು ಆಹಾರವಿಲ್ಲದ. ಉಡಲು ಬೇಕಾದಷ್ಟು 
ಬಟ್ಟೆಯಿಲ್ಲದ, ಶಾಲೆ ಹಾಗೂ ವಿದ್ಯಾಭ್ಯಾಸದಿಂದ ವಂಚಿತರಾದ 
ಮಕ್ಕಳೊಂದಿಗೆ ಬೆರೆತದ್ದರಿಂದ ವಿದ್ಯಾರ್ಥಿಗಳು ತಾವೆಷ್ಟು 
ಅದೃಷ್ಟಶಾಅಗಳೆಂದು ಎಣಿಸುವಂತಾಯಿತು. ರಕ್ಷಣಾ 
ನೆಲೆಯೊಂದರಲ್ಲ ಉಳದುಕೊಂಡಿದ್ದ ಕಾರಣ, ದೇಹದಾರ್ಥ್ಯವನ್ನೇ 
ಮುಖ್ಯ ಉದ್ದೇಶವಾಗಿಟ್ಟುಕೊಂಡು ನಡೆಸುವ ಶಿಸ್ತುಬದ್ಧ. 
ಆರೋಗ್ಯಕರ ಜೀವನಕ್ರಮ ಹೇಗಿರುತ್ತದೆ ಎಂಬುದನ್ನು 
ವಿದ್ಯಾರ್ಥಿಗಳು ಪ್ರತ್ಯಕ್ಷವಾಗಿ ನಮೋಡುವ ಅವಕಾಶ ಒದಗಿತು. 
ಬೇರೆಬೇರೆ ಭಾಷೆಗಳನ್ನು ಆಲಅಸುವುದು. ರೈಅನಲ್ಲ ವಿವಿಧ ಜನರಿಂದ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಮಾಹಿತಿಯನ್ನು ಪಡೆದುಕೊಳ್ಳುವುದು. ಮನೆ ಊಟಕ್ಕಿಂತ 
ವಿಭಿನ್ನವಾದ ಆಹಾರವನ್ನು ಸೇವಿಸುವುದು ಇತ್ಯಾದಿಗಳೆಲ್ಲವೂ 
ಸಾಂಸ್ಕೃತಿಕ ಭಾರತದ ವೈವಿಧ್ಯವನ್ನು ಕಲಅಸುವ ಪಾಠಗಳಾಗಿದ್ದವು. 


ಸಮಾಜ ವಿಜ್ಞಾನದ ಪ್ರಸಕ್ತ ಪಠ್ಯಕ್ರಮ ಮತ್ತು ಬೋಧನಾ 
ವಿಧಾನದಲ್ಲಿ ವಿದ್ಯಾರ್ಥಿಗಳಲ್ಲರುವ ಮಾಹಿತಿಗಳನ್ನು 
ವ್ಯಾಖ್ಯಾನಿಸುವ ಅನ್ವಯಿಸುವ ಅಥವಾ ಸಮಸ್ಯೆಯನ್ನು 
ಪರಿಹರಿಸುವ ಕೌಶಲ್ಯವನ್ನು ಅನ್ಹೇಷಿಸದೇ, ವಾಸ್ತವಾಂಶಗಳನ್ನು 
ಕಲಅಯುವುದಕ್ಕೆ ಮಾತ್ರ ಒತ್ತು ನೀಡಲಾಗುತ್ತದೆ. ನಾವು 
ಆಯೋಜಸುವ ಶಾಲಾ ಪ್ರವಾಸಗಳಂದಾಗಿ ವಿದ್ಯಾರ್ಥಿಗಳಗೆ 
ಅಮೂರ್ತ ಸಿದ್ದಾಂತಗಳು ಹಾಗೂ ವಾಸ್ತವಿಕ ಜಗತ್ತಿನ ನಡುವೆ 
ಇರುವ ಮುಖ್ಯವಾದ ಸಂಬಂಧವನ್ನು ಗುರುತಿಸಿ ಅರ್ಥ- 
ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದು ನನ್ನ ವಿದ್ಯಾರ್ಥಿಗಳು 
ರಾನ್ಸಿ ಮುನ್ಸಿಪಾಅಟ (ನಗರಸಭೆ)ಎಂಬ ಪದವನ್ನು ಗಮನಿಸಿ, 
ಸ್ಥಳೀಂರು ಆಡಳತವು ಮುಸನ್ಸಿಪಾಅಟಂೀ ಆಗಿರಬೇಕು, 
ಕಾರ್ಪೋರೇಷನ್‌ (ನಗರಪಾಲಕೆ) ಅಲ್ಲವೆಂಬ ತೀರ್ಮಾನಕ್ಕೆ 
ಬಂದಾಗ ತಿಆಯುತು. ತಾವು ಪ್ರಯಾಣ ಕೈಗೊಂಡ ಪ್ರತಿಯೊಂದು 
ಪಟ್ಟಣ ಅಥವಾ ನಗರದಲ್ಪಯೂ ಅವರು ತಾವು ಸಿದ್ದಾಂತಗಳ 
ರೂಪದಲ್ಲ ಅಭ್ಯಸಿಸಿದ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 
ಅವಲೋಕನವನ್ನು ಮಾಡಿದರು. ಉದಾಹರಣೆಗೆ, ಚುನಾವಣಾ 
ಅತ್ತಿಪತ್ರಗಳು., ಸರ್ಕಾರೀ ಕಟ್ಟಡಗಳು. ಸಚಿವರ ಬಂಗಲೆಗಳು 
ಇತ್ಯಾದಿ. ಪ್ರವಾಸದಲ್ಲ ಪ್ರತಿದಿನವೂ ವಿದ್ಯಾರ್ಥಿಗಳು ತಮ್ಮ 
ಕಲಕೆಯನ್ನು ದೃಢಪಡಿಸಲು ರಾತ್ರಿಯ ವೇಳೆ ತಾವು ಅಂದು 
ನೋಡಿದ ಎಲ್ಲಾ ಸ್ಥಳಗಳ ಬಗ್ಗೆ ಹಾಗೂ ಅವುಗಳ ಮಹತ್ವವನ್ನು 
ಕುರಿತು ಬರೆಯುತ್ತಿದ್ದರು. 


ಪ್ರತೀ ಪ್ರವಾಸದ ಕೊನೆಯಲ್ಲಯೂ ವಿದ್ಯಾರ್ಥಿಗಳು ಅಮೂಲ್ಯವಾದ 
ಹಿಮ್ಮಾಹಿತಿಯನ್ನು ನೀಡುತ್ತಾರೆ. ಕೆಲವು ದಿನಗಳ ಕಾಲ ಒಲ್ಪಗೇ 
ಇರುವುದರಿಂದ ಸಂಭಾಷಣೆಗಳಗೆ ಅಡೆತಡೆಗಳು ಇಲ್ಲವಾಗುತ್ತವೆ. 
ಅಷ್ಟೇನೂ ಮಾತನಾಡದ ವಿದ್ಯಾರ್ಥಿ!ನಿ ಕೂಡ ಈ ಪ್ರವಾಸವು ತನ್ನು 
ಮೇಲೆ ಎಂತಹ ಪರಿಣಾಮ ಬೀರಿತು ಎನ್ನುವುದನ್ನು 
ವ್ಯಕ್ತಪಡಿಸುತ್ತಾನೆ/ಕೆ. ಯಾವ ಸಂಗತಿ ತಮ್ಮನ್ನು ಅತ್ಯಂತ 
ಆಳವಾಗಿ ಮುಟ್ಟಿತು. ೦ಖಾವ ಸಂಗತಿಯಿಂದ ತಮಗೆ 
ಖೇಸರವಾಯತು, ಅದು ಎಲ್ಲಿ ವಿಭಿನ್ನವಾಗಿ ಇರಬಹುದಾಗಿತ್ತು 


ಎಂದೆಲ್ಲ ಅವರು ನಮಗೆ ಹೇಳುತ್ತಾರೆ. 


ಪ್ರವಾಸದಲ್ಪ ವಿದ್ಯಾರ್ಥಿಗಳ ಜೊತೆಗಿರುವ ಶಿಕ್ಷಕರು ಖಚರ್ಚು- 
ವೆಚ್ಚಗಳೂ ಸೇರಿದಂತೆ ಇಡೀ ಪ್ರವಾಸವನ್ನು ಆಧ್‌ರಿಸಿದ 
ವರದಿಯೊಂದನ್ನು ತಯಾರಿಸಿ ಶಾಲೆಗೆ ಸಲ್ಲಸುತ್ತಾರೆ. ಇದರಿಂದ 
ಮುಂದಿನ ಪ್ರವಾಸದ ಹಣಕಾಸು ಮತ್ತು ಯೋಜನೆಗೆ 
ಸಂಬಂಧಿಸಿದಂತೆ ಏನೇನು ಬದಲಾವಣೆಗಳನ್ನು ಮಾಡಬೇಕು 
ಎಂಬುದನ್ನು ಚರ್ಚಿಸಲಾಗುತ್ತದೆ. ಪೋಷಕರ ಸಭೆಯನ್ನು 
ಏರ್ಪಡಿಸಿ, ವಿದ್ಯಾರ್ಥಿಗಳು ಯಾವುದರಲ್ತ ಬಲವನ್ನು ಹೊಂದಿದ್ದಾರೆ. 
ಅವರ ಸಾಮರ್ಥ್ಯ ಏನು ಎಂಬುದನ್ನು ಚರ್ಚಿಸಲಾಗುತ್ತದೆ. 
ಅತ್ಯುತ್ತಮ ನಡವಳಆಕೆಯ ಸಂದರ್ಭಗಳನ್ನು ಉದಾಹರಿಸಿ 
ಹೇಳುವುದರಿಂದ, ಪೋಷಕರ ಸದಭಪ್ರಾಯದ ಅನುಮೋದನೆ 
ಹಾಗೂ ಪ್ರಶಂಸೆ ಸಿಗಲು ಸಾಧ್ಯವಾಗುತ್ತದೆ. ಯಾವುದೇ ಆತಂಕದ 
ಸಂಗತಿಯು ಗಮನಕ್ಕೆ ಬಂದಿದ್ದಲ್ಲ ಶಾಲೆ ಮತ್ತು ಪೋಷಕರಿಬ್ಬರೂ 
ಉತ್ತಮ ಬದಲಾವಣೆಯನ್ನು ತರುವ ನಿಟ್ಟನಲ್ಲ ಆ ಬಧ್ಣೆ ಕೆಲಸ 
ಮಾಡಲು ಸಾಧ್ಯವಾಗುವಂತೆ ಅದಕ್ಕೆ ಹೆಚ್ಚಿನ ಒತ್ತು ನೀಡಿ 
ತಿಆಸಲಾಗುತ್ತದೆ. ವಿದ್ಯಾರ್ಥಿಗಳ ದೃಷ್ಟಿಕೋನದಲ್ಲ ಕಂಡು-ಬರುವ 
ಗಮನಾರ್ಹ ಬದಲಾವಣೆಗಳನ್ನು ಗುರುತಿಸುವಂತೆ ತರಗತಿಯ 
ಶಿಕ್ಷಕರಿಗೆ ಹೇಳಲಾಗುತ್ತದೆ. 


ಖಂಡಿತವಾಗಿಯೂ ವಿದ್ಯಾರ್ಥಿಗಳ ಆತ್ಕವಿಶ್ವಾಸದ ಮಟ್ಟದಲ್ಲ ಏರಿಕೆ, 
ವ್ಯಾಖ್ಯಾನ, ವಿಶ್ಲೇಷಣೆ, ಅರ್ಥೈಸುವಿಕೆ. ವಿಷವೇಚನೆಯಂತಹ ಉತ್ತಮ 
ವಿಮರ್ಶಾ ಕೌಶಲ್ಯಗಳು ಕಂಡುಬಂದಿತ್ತು. ನಾವು ಬದುಕುವ 
ಸಮಾಜವನ್ನು ಸೂಕ್ಷ ವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ 
ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು ಇವುಗಳಲ್ಲ ಒಂದೊಂದೂ ಅತಿ 
ಮುಖ್ಯ. ಕೇವಲ ಭಾರತೀಯ ಸಂಸ್ಕೃತಿಯ ವೈವಿಧ್ಯವನ್ನೊಂದೇ 
ಅಲ್ಲ. ಅದರ ಭೌತಿಕ ಮೇಲ್ಮೈಲಕ್ಷಣದ ಭನ್ನತೆಯನ್ನೂ ಸಹ 
ಅನುಭವದ ಮೂಲಕ ಕಲಅಯಲು ಮತ್ತು ಅಳವಡಿಸಿಕೊಳ್ಳಲು 
ದೇಶದ ಉದ್ದಗಲಕ್ಕೂ ಪ್ರಯಾಣ ಮಾಡಿದುದು ಪ್ರತಿವರ್ಷವೂ 
ಶಾಲಾ ಪ್ರವಾಸವೊಂದನ್ನು ಎಲ್ಲ ಸೂಕ್ಷ್ಮವಿವರಗಳಗೆ ಗಮನಕೊಟ್ಟು 


ಯೋಜನಾಬದ್ಧವಾಗಿ ಆಯೋಜಸುವುದಕ್ಕೆ ಎಡೆಮಾಡಿಕೊಟ್ಟತು. 
ಕಲಕೆಯಲ್ಲ ತೊಂದರೆಯಿರುವ ವಿದ್ಯಾರ್ಥಿಗಳ ಸರ್ವತೋಮುಖ 
ಬೆಳವಣಿಗೆಗೆ ನಮ್ಯ ಈ ವಿಭಿನ್ನ ವಿಧಾನದಿಂದ ಲಾಭವಾಗಿದೆ. 


ಕಲಕೆಗೆ ಸಂಬಂಧಿಸಿದಂತೆ ಈ ಯೋಜನೆಯಲ್ಲ ಭಾಗವಹಿಸಿದ ಪ್ರತಿ 
ವಿದ್ಯಾರ್ಥಿಯ ಉತ್ತಮ ಪ್ರಗತಿಯನ್ನು ನೋಡಿದರೆ, ಕಅಕೆಯನ್ನು 
ಸುಗಮಗೊಳಸುವ ಇದೇ ವಿಧಾನವನ್ನು ಮುಖ್ಯವಾಹಿನಿಯ 
ವಿದ್ಯಾರ್ಥಿಗಳಗೂ ಬಳಸಬಹುದು ಎಂಬುದು ಕಂಡುಬರುತ್ತದೆ. 
ಇತಿಹಾಸ ಮತ್ತು ಭೂಗೋಳದಿಂದ ಕಲಯುವುದು ಸಾಕಷ್ಟಿದ್ದು 
ಇದು ಅವರನ್ನು ಉತ್ತಮ ಜಾಗತಿಕ ಪ್ರಜೆಗಳನ್ನಾಗಿ ಮಾಡುತ್ತದೆ. 


ಸುಮತಿ ರಾಮ್‌ಜೀ ಇವರು ಕಲೆ ಆಧಾರಿತ ಚಿಕಿತ್ಸಕರಾಗಿದ್ದು ದೀಪಿಕಾ ಶಾಲೆಯಲ್ಲರುವ, ವಿವಿಧ ರೀತಿಯ ಕಲಕೆಯ ಅಸಮರ್ಥತೆಯನ್ನು 
ಹೊಂದಿರುವ ಮಕ್ಕಳಲ್ಲ ಅದನ್ನು ಪರಿಹರಿಸಲು ಈ ವಿಧಾನವನ್ನು ಬಳಸುತ್ತಾರೆ. ಅವರು ಸಮಾಜ ವಿಜ್ಞಾನ. ಭಾರತೀಯ ಸಂಸ್ಕೃತಿ ಮತ್ತು 
ಪರಂಪರೆ, ಮೌಖಕ ಭಾಷಾ ಬೆಳವಣಿಗೆ. ಕ್ರಿಯಾತ್ಮಕ ಗಣಿತದಂತಹ (೯ಟಗಂಗಂnal Maths) ಹಲವಾರು ವಿಷಯಗಳನ್ನು ಅವರಿಗೆ 
ಬೋಧಿಸುತ್ತಿದ್ದಾರೆ. ಅವರಿಗೆ ವಿಭನ್ನು ತಾಣಗಳಗೆ ಪ್ರವಾಸ ಮಾಡುವುದು, ವಿಭನ್ನು ಸಂಸ್ಕೃತಿಗಳನ್ನು ತಿಆಯುವುದೆಂದರೆ ಅತ್ಯಂತ ಪ್ರೀತಿ. 
ಕಲಅಕೆಯನ್ನು ಇನ್ನಷ್ಟು ಹೆಚ್ಚಿಸಲು ಪ್ರವಾಸವು ಅತ್ಯಂತ ಪರಿಣಾಮಕಾರಿಯಾದ ವಿಧಾನ ಎಂದು ಅವರು ನಂಬುತ್ತಾರೆ. ಅವರನ್ನು 


sumathiramjee@gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


